ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೨೯ , ೨೦೧೫ (ಕಾರ್ತಿಕ ೭ , ಶಕ ವರ್ಷ ೧೯೩೭) 
Bengaluru , Thursday, October 29 , 2015 (Karthika 7 , Shaka Varsha 1937 ) 


ಸಂಚಿಕೆ ೪೩ 
Issue 43 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 60 ಪಿಐಎಂ 2014 , ಬೆಂಗಳೂರು, ದಿನಾಂಕ: 04 .09 .2015. 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963ರ ನಿಯಮ 3ರ ಖಂಡ ( ಎಫ್ಎಫ್) ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- IIರ ಉಪ ಶೀರ್ಷಿಕೆ ( ಅ) ರ ಐಟಂ 9ರ ನಂತರ ಈ ಕೆಳಕಂಡ 
ಐಟಂನ್ನು ಸೇರ್ಪಡೆಗೊಳಿಸಿದೆ: 

10. ಶ್ರೀ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ, ನಂ . 1033, 4ನೇ ಎಂ . ಬ್ಲಾಕ್ , ಡಾ|| ರಾಜ್‌ಕುಮಾರ್‌ ರಸ್ತೆ, 
59ನೇ ಕ್ರಾಸ್ , ರಾಜಾಜಿನಗರ, ಬೆಂಗಳೂರು- 560 010. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾವೈಪ ಮತ್ತು ಸಮನ್ವಯ) 


HEALTH AND FAMILY WELFARE SECRETARIAT 

NOTIFICATION 
No: HFW 60 PIM 2014, Bengaluru , Dated : 04/09/2015 


In exercise of the powers conferred by clause (ff) of rule 3 of the Karnataka Government Servants (Medical Attendance ) Rules 
1963, the Government of Karnataka hereby adds the following item after item 9 of sub -heading (a) of Schedule Il to the said rules , 
namely : 
10 . Shree Dhanvantari Ayurveda Hospital, No. 1033, 4th M . Block , 
Dr. Rajkumar Road , 59th Cross, Rajajinagar , Bengaluru -560 010 . 

By Order and in the name of the Governor of Karnataka, 
P . R .548 

B . KAMALAMMA, 
S . C . 100 

Under Secretary to Government, 
Health and Family Welfare Dept. 

(IMD & Co - Ordination) 


( ೧೪೨೧) 


೧೪೨೨ 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೯ , ೨೦೧೫ 

HOME SECRETARIAT 

RE -NOTIFICATION 
NO : HD 11 CNA 2014 , Bengaluru dated: 10 / 09/ 2015 , 


The Notification No . BM /2015 - 16 .Bkg/dated 11.08 .2015 of Films Division Ministry of Information & broadcasting , Bengaluru is 
hereby republished . 
NO : BM /2015 - 16BKG Films Division Government of India Ministry of Information Broadcasting 

Bengaluru Dated : 11 /08/ 2015. 

RE -NOTIFICATION 
1. The following is the brief of the final release schedule for the month of August, 2015 that has to be released in the the atrical 
circuits in Karnataka State by the Films Division , Ministry of Information & Broadcasting , Bengaluru : 

FINAL RELEASE SCHEDULE FOR THE MONTH OF AUGUST 2015 
Release Date | Title | Col/ B & w | Mtrs 

Synopsis 

Produced by 
07 . 08. 2015 Gandhi 

Col 

Gandhiji s philosophy is explained by a sister Films Division , 
Vichar 

to her younger brother. 

Ministry of 
14 . 08. 2015 Gandhi 77 . 72 Children and teenagers express the relevance 

Information and 
Dharam ofGandhiji s philosophy in today s context. 

Broadcasting, 

Government of 
21 . 08. 2015 Komal Hain Col 

Celebration of woman -hood and 

India, Mumbai 
Kamzor 

the female power. 

400026 . 
Nahir 


90 


Col 


38 | 


28 . 04 .2015 


The Game 


Coll 


84 


This is the story of the young and adolescents 
who are fond of racing bikes ignoring the 
traffic rules and signals . In their quest for 
speed , they end up losing life and putting 
others also in jeopardy . 

M . A .SELVAM , 

Sr. Br. Manager. 
By Order and in the name of the Governor of Karnataka , 

D . S. JOGOJE 
Under Secretary to Government, 
Home Department. (Prisons & Cinema) 


P . R . 549 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 145 ವಾತೆಣ 2015, ಬೆಂಗಳೂರು, ದಿನಾಂಕ : 31ನೇ ಆಗಸ್ಟ್ 2015 . 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 ರ ಕಂಡಿಕೆ 3 ಮತ್ತು 
ಕಂಡಿಕೆ 13 ರಡಿ ಮತ್ತು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಸ್ಥಳೀಯ ವೃಂದಗಳ 
ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 5ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ವಾಣಿಜ್ಯ ತೆರಿಗೆಗಳ 
ಇಲಾಖೆಯಡಿ ಬರುವ ಸಮೂಹ “ ಎ ” (ಕಿರಿಯ ಶ್ರೇಣಿ) ಹುದ್ದೆಯಾದ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರ ವೃಂದದಲ್ಲಿ ರಾಜ್ಯ ವ್ಯಾಪ್ತಿ ಸ್ಥಳೀಯ 
ವೃಂದವನ್ನು ರಚಿಸಿ ಸದರಿ ವೃಂದದಲ್ಲಿನ ಹುದ್ದೆಗಳ ಸಂಖ್ಯೆ ಮತ್ತು ರೋಸ್ಟರ್ ಬಿಂದುಗಳನ್ನು ವಿವರಿಸಿ ದಿ: 15 - 04 - 2014ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದೆ. 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ), 2013ರ ಸುತ್ತೋಲೆ 
ಸಂ : ಸಿಆಸುಇ 78 ಹೈಕಕೋ 2014, ದಿ: 22 - 05 - 2015 ರಲ್ಲಿ ನೀಡಿರುವ ಸಮೀಕರಣಗಳಲ್ಲಿ ಸಮೀಕರಣ -1ರಲ್ಲಿ 
ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕಛೇರಿಗಳಲ್ಲಿ ಶೇಕಡ 8 ರಂತೆ ರಾಜ್ಯ ಮಟ್ಟದ ಮೀಸಲಾತಿ ನೀಡುವಂತೆ ಸ್ಪಷ್ಟಿಕರಿಸಲಾಗಿದೆ. ಅದರಂತೆ ವಾಣಿಜ್ಯ 
ತೆರಿಗೆಗಳ ಇಲಾಖೆಯಡಿ ಬರುವ ಸಮೂಹ “ಎ ” (ಕಿರಿಯ ಶ್ರೇಣಿ) ಹುದ್ದೆಯಾದ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರ ವೃಂದದಲ್ಲಿ ರಾಜ್ಯ ವ್ಯಾಪ್ತಿ 
ಸ್ಥಳೀಯ ವೃಂದವನ್ನು ರಚಿಸಿ ಸದರಿ ವೃಂದದಲ್ಲಿನ ಹುದ್ದೆಗಳ ಸಂಖ್ಯೆ ಮತ್ತು ರೋಸ್ಟರ್ ಬಿಂದುಗಳನ್ನು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ 
ವಿವರಿಸಿರುವಂತೆ ಪರಿಷ್ಕರಿಸಿ ಅಧಿಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ . ಅಳವಂಡಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ. 
( ವಾಣಿಜ್ಯ ತೆರಿಗೆ -2 ಮತ್ತು ಸಮನ್ವಯ ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೯ , ೨೦೧೫ 


೧೪೨೩ 


ಕ್ರಸಂ | ವೃಂದ | ಹುದ್ದೆ 


ಶ್ರೇಣಿ 


ಅಧಿಸೂಚನೆ ಸಂ : ಆಇ145 ವಾತೆಣ 2015, ದಿ : 31 - 08 - 2015 ರ ಅನುಬಂಧ 
ವೇತನ 

ರಾಜ್ಯ ಹೈದ್ರಾಬಾದ್ - 

ರಾಜ್ಯ ಮಟ್ಟದ ಮಟ್ಟದ | ಕರ್ನಾಟಕ ಪ್ರದೇಶ | ಪ್ರಾದೇಶಿಕ | ರಾಜ್ಯವ್ಯಾಪ್ತಿ | ರಾಜ್ಯವ್ಯಾಪ್ತಿ ಸ್ಥಳೀಯ ವೃಂದದಲ್ಲಿ | 
ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ವಯ ಮಂಜೂರಾದ 

ಕಛೇರಿಯಲ್ಲಿನ ಸ್ಥಳೀಯ ವ್ಯಾಪ್ತಿಯ ಸ್ಥಳೀಯ ವೃಂದ ಸ್ಥಳೀಯ ನೇರ ನೇಮಕಾತಿ ಹಾಗೂ ಮುಂಬಡ್ತಿಗೆ 

ವೃಂದ ಬಲ | ವೃಂದ | ಕಛೇರಿಗಳಲ್ಲಿನ 
ಗಳಲ್ಲಿ) 

ಶೇ . 75 ರಂತೆ ವೃಂದ | ಗುರುತಿಸಲಾದ ಹುದ್ದೆಗಳು 

ಶೇ . 8 ರಂತೆ ವೃಂದ ಬಲ 
ಮೂಲ | ನೇರ 

ಮುಂಬಡ್ತಿ 
ವೃಂದ | ನೇಮಕಾತಿ 

12 ( 9 + 11 ) 

13 
4 | 5 | 6 | 7 8 | 9 | 10 | 11 


ಉಳಿದ 
ಮೂಲ 
ವೃಂದ 


2 


| 


3 


| 


ನೇರ 


ಒಟ್ಟು 


ನೇಮಕಾತಿ ಮುಂಬಡ್ತಿ 


ವಾಣಿಜ್ಯ 
ತೆರಿಗೆಗಳ 28100 
ಸಹಾಯಕ| 50100 
ಆಯುಕ್ತರು 


321 | 


50 % | 


50 % 


152 


13 


| 


29 


| 


22 


| 


35 


| 


17 


| 


18 


| 


35 


286 


ಮುಂಬಡ್ತಿ 


* ರೋಸ್ಟರ್‌ 
ರೋಸ್ಟರ್‌ ಚಕ್ರ - 1ನೇ ಬಿಂದುವಿನಿಂದ 17 ಬಿಂದುಗಳ ಚಕ್ರದಲ್ಲಿ 1,7 ಹಾಗೂ 14 ಪ. ಜಾ , 2 ಪ. ಪಂ ಮತ್ತು ಉಳಿದ ಬಿಂದುಗಳು ಇತರರಿಗೆ ಮೀಸಲಿರಿಸಲಾಗಿದೆ. 
ರೋಸ್ಟರ್‌ ಚಕ್ರ-1 ರಿಂದ 100 ರಿಕ್ತ ಸ್ಥಾನಗಳ 1ನೇ ರೋಸ್ಟರ್ 1,9 ಮತ್ತು 15 ಬಿಂದು ಪ. ಜಾ ಹಾಗೂ 3ನೇ ಬಿಂದು ಪ. ಪಂ ಮತ್ತು ಉಳಿದ ಬಿಂದುಗಳು ಇತರರಿಗೆ 
ಮೀಸಲಿರಿಸಲಾಗಿದೆ . 


ನೇರ ನೇಮಕಾತಿ 


ಟಿಪ್ಪಣಿ 


ಸಾರ್ವಜನಿಕ ಉದ್ಯೋಗ ಆದೇಶದ ಕಂಡಿಕೆ 2 (1) ( ಐ) ಗೆ ಸುತ್ತೋಲೆ ಸಂ : ಸಿಆಸುಇ 78 ಹೈಕಕೋ 2014 , ದಿ: 22 - 05 - 2015 ರಲ್ಲಿ ನೀಡಿರುವ ಸ್ಪಷ್ಟಿಕರಣ ಹಾಗೂ 
ಅರ್ಥ ವಿವರಣೆಯಂತೆ ರಾಜ್ಯಕ್ಕೆ ಸಮಗ್ರವಾಗಿ ಸೇವೆ ಸಲ್ಲಿಸುತ್ತಿರುವ ಅಥವಾ ರಾಜ್ಯದ ಸಮಗ್ರ ವಿಸ್ತಾರದ ಅಧಿಕಾರ ವ್ಯಾಪ್ತಿಯ ಅಥವಾ ರಾಜ್ಯ ರಾಜಧಾನಿ ಪ್ರದೇಶಕ್ಕೆ ಸೇವೆ 
ಸಲ್ಲಿಸುತ್ತಿರುವ ಕಛೇರಿಗಳನ್ನು ರಾಜ್ಯ ಮಟ್ಟದ ಕಛೇರಿ/ ಸಂಸ್ಥೆಯೆಂದು ವರ್ಗೀಕರಿಸಬೇಕಾಗಿರುವ ಹಿನ್ನೆಲೆಯಲ್ಲಿ, ರಾಜ್ಯದ ರಾಜಧಾನಿ ಪ್ರದೇಶದ ವಿಸ್ತಾರಕ್ಕೆ ಸಂಬಂಧಿಸಿದಂತೆ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕಛೇರಿಗಳಲ್ಲಿ ಶೇ .8 ರಂತೆ ರಾಜ್ಯಮಟ್ಟದ ಮೀಸಲಾತಿ ನೀಡಿ ಅಧಿಸೂಚಿಸಲಾಗಿದೆ. 


- ಎಸ್ . ಬಿ . ಅಳವಂಡಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ. 
( ವಾಣಿಜ್ಯ ತೆರಿಗೆ - 2 ಮತ್ತು ಸಮನ್ವಯ) 


PR.550 
S . C -50. 


R .N .I. No. KARBIL /2001 /47147 POSTAL REGN . No. RNP /KA/BGS/2202 /2014 - 16 
Licensed to post without prepayment WPP No . 297 


0898 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೯ , ೨೦೧೫ 


ಭಾಗ ೪ಎ 


FOOD, CIVIL SUPPLIES AND CONSUMER AFFAIRS SECRETARIAT 

NOTIFICATION 
NO . FCS : 35 :RPR :2014 , BENGALURU , DATED 05. 09 . 2015 . 


2 . 


In exercise of powers concerred by Section 3 of The Essential Commodities Act, 1955 (Central Act 10 of 1955 ) read with Order 
No. S .O .2559 (E ), dated 30th September, 2014 of Ministry of Consumer Affairs , Food and Public Distribution , Department of 
Consumer Affairs , New Delhi, the Government of Karnataka hereby makes the following order further to amend The Karnataka 
Essential Commodities Licensing Order 1986 namely : 
1 . Short title and commencement: 

(1) This Order may be called The Karnataka Essential Commodities Licensing (Amendment) Order, 2015 . 
(2) It shall come into force from the date of publication in the Official Gazette . 
Amendment of Schedule - II-In Schedule - II of the Karnataka Essential Commodities Licensing Order, 1986 , (hereinafter 
referred to as the said order ) 
For serial number 1 and entries relating thereto , the following shall be inserted namely ; 
Pulses , Edible Oils and Edible Oil Seeds : for a period up to 30 .9 .2015 as prescribed in Notification No.S . O . 2559 (E ), 
dt. 30 .09.2014 or till the Ministry of Consumer Affairs, Food & Public Distribution , Government of India extends it from time 

to time; 
3 . Substitution of Schedule IV : for Schedule IV of the Karnataka Essential Commodities Licensing Order, 1986 (hereinafter 
referred to as the said order) the following shall be substituted namely : 

SCHEDULE -11 

(See first proviso to Clause 3) 
Sl. No. Name of the Essential Commodities 

Quantity prescribed 
Retail 

Wholesale 
5 Quintals . 

500 Quintals. 
2 Edible Oil 

5 Quintals. 

400 Quintals. 
3 Edible Oil Seeds 

5 Quintals. 

1000 Quintals . 
SCHEDULE -IV 

( See third proviso to Clause 3) 
Sl. No. Name of the Essential Commodities 

Retail 

Wholesale 
Pulses 

50 Quintals . 

2000 Quintals. 
- 2 Edible Oils 

50 Quintals. 

1200 Quintals. 
3 Edible Oil Seeds 

50 Quintals. 

2000 Quintals . 
4 Dal Mills 

15 days Milling Capacity . 
Edible Oil Mills 


Pulses 


Quantity of un milled edible Oil seeds 

Quantity of stock ofmilled stock of edible oils including refined oil 
(a ) Producer who is carrying on (b ) Producer who has commenced (a ) Producer who is carrying (b ) Producer who has commenced 
business on the commencement production after 

the 

on business on the production after the commencement of 
of this order. 

commencement of this order. commencement of this order. this order. 
2 (a ) 

2 (b ) 3(a ) 

3 (b ) 
1/8th of the maximum quantity of 1/8th of the annual installed capacity 1/ 10th of the maximum 1 / 10th of the annual installed capacity 
edible oilseeds used by him in any of during the 1st year of operation and production in any of the last during the 1st year of operation and 
the last three years. thereafter for next 2 years 1 /8th of three years. 

thereafter for next 2 years 1/ 10th of the 
production during the previous years 

production during the previous years . 
NOTE : i) The raw oils in process or in semi processed state and finished product shallbe taken into consederation . 

ii) Single retail outletmeans : A retailer who runs only a single outlet. 

Multiple retail outletmeans: More than one retail outlet owned by a person and run under common trade name and style in the State . 
iii)Wholesale includes godowns maintained by a owner running multiple retail outlets . 


P . R .551 
S .C . 200 


By Order and in the name of the Governor of Karnataka , 

Archana M .S , 
Under Secretary to Government, 
Food , Civil Supplies and Consumer Affairs Department. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


